ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1465 (1706) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕನಿಷ್ಠ ವೇತನ ಮತ್ತು ಪಿ.ಎಫ್‌. ಇ.ಎಸ್‌.ಐ. ಸೌಲಭ್ಯ 
ಒದಗಿಸುವ ಕುರಿತು. 


(ಅ) ರಾಜ್ಯದಲ್ಲಿರುವ ತಾಲ್ಲೂಕು ಪಂಚಾಯತಿಗಳ ಸಂಖ್ಯೆ ಎಷ್ಟು; ಅವುಗಳ 
ವ್ಯಾಪ್ಲಿಯಲ್ಲಿನ ಗ್ರಾಮ ಪಂಚಾಯತಿಗಳ ಸಂಖ್ಯೆ ಎಷ್ಟು; ಈ ಗ್ರಾಮ 
ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನುಮೋದನೆಯಾದ ಮತ್ತು 
ಅನಮುಮೋದನೆಯಾಗದ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; (ತಾಲ್ಲೂಕು 
ಪಂ೦ಚಾಯತಿವಾರು ಮಾಹಿತಿ ನೀಡುವುದು) 


(ಆ) ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವೇತನವನ್ನು ಸರಕಾರದಿಂದಲೇ ಪಾವತಿಸುವ 
ಆದೇಶವಾಗಿರುವುದು ನಿಜವೇ; (ಆದೇಶದ ಪ್ರತಿಯನ್ನು ಒದಗಿಸುವುದು) ಸಿಬ್ಬಂದಿ 
ವೇತನ ಪಾವತಿಗೆ ಅಗತ್ಯವಾದ ಅನುದಾನವೆಷ್ಟು; ಕಳೆದ ಎರಡು ವರ್ಷಗಳಲ್ಲಿ 
ಸರಕಾರದಿಂದ ಸಿಬ್ಬಂದಿಗಳಿಗೆ ಪಾವತಿಸದ ವೇತನದ ಅನುದಾನವೆಷ್ಟು ; 
(ವರ್ಷವಾರು, ಜಿಲ್ಲಾವಾರು ವಿವರ ನೀಡುವುದು) 


(ಇ) ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳು ಕಾರ್ಮಿಕ ಕಾಯಿದೆಯ ವ್ಯಾಪಿಗೆ 
ಒಳಪಡುತ್ತಾರೆಯೇ; ಈ ಸಿಬ್ಬಂದಿಗಳಿಗೆ ಇರುವ ಕನಿಷ್ಠ ವೇತನವೆಷ್ಟು; ಈ 
ಸಿಬ್ಬಂದಿಗಳಿಗೆ ಇ.ಎಸ್‌.ಐ ಮತ್ತು ಪಿ.ಎಫ್‌. ಸೌಲಭ್ಯವನ್ನು ನೀಡಲಾಗುತ್ತಿದೆಯೇ; 
ಇಲ್ಲವಾದಲ್ಲಿ, ಇದಕ್ಕೆ ಕಾರಣವೇನು; ತಾಲ್ಲೂಕು ಪಂಚಾಯತಿ ಅಥವಾ ಹುದ್ದೆಯ 
ಅನುಮೋದನೆಯನ್ನು ಬೀಡುವ ಜಿಲ್ಲಾ ಪಂಚಾಯತಿಯನ್ನು ಒಂದು ಘಟಕವಾಗಿ 
ಪರಿಗಣಿಸಿ ಈ ಸೌಲಭ್ಯವನ್ನು ಸಿಬ್ಬಂದಿಗಳಿಗೆ ನೀಡುವ ಬಗ್ಗೆ ಸರಕಾರದ ಕ್ರಮವೇನು ? 


